ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಮಾನ್ಯ ಸದಸ್ಯರ ಹೆಸರು 

3) ಉತ್ತರಿಸುವ ದಿನಾಂಕ 

4) ಉತ್ತರಿಸುವ ಸಚಿವರು 


ಅಧೀಕ್ಷಕರ ಕಛೇರಿಯನ್ನು ಹೊಸದಾಗಿ ನಿರ್ಮಿಸಲು 
ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ ಪ್ರಿಯೆ 
ಪೂರ್ಣಗೊಂಡಿದೆಯೇ; ಕಟ್ಟಡದ ಕಾಮಗಾರಿಯನ್ನು 
ಯಾವಾಗ ಪ್ರಾರಂಭಿಸಲಾಗುವುದು; (ಸಂಪೂಣನ 
ವಿವರ ನೀಡುವುದು) 


ಹಂಚಿಕೆಯಾಗಿದೆ? (ವಿವರ: ನೀಡುವುದು) 


ಸಂಖ್ಯೆ:ಹೆಚ್‌ಡಿ 36 ಪಿಬಿಎಲ್‌ 2022 


; 1499 


: ಶ್ರೀ ಕುಶಾಲಪ್ಪ ಎಂ.ಪಿ (ಸುಜಾ) 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


: 10.03.2022 
: ಗೃಹ ಸಚಿವರು 


ದಿ:07/6/2021ರಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲ್ಲೂಕಿನಲ್ಲಿ 
ಪೊಲೀಸ್‌ ಅಧೀಕ್ಷಕರ. ಕಛೇರಿಯ ನೂತನ ಕಟ್ಟಡವನ್ನು 
ನಿರ್ಮಾಣ ಮಾಡಲು ರೂ.990.00 ಲಕ್ಷಗಳಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿ ಆದೇಶಿಸಿರುತ್ತದೆ. 


ಸದರಿ ಕಛೇರಿ ಕಟ್ಟಡದ ನಿರ್ಮಾಣ ಸಂಬಂಧ ಟೆಂಡರ್‌ 
ಪ್ರಕಿಯೆ ಮುಗಿದಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. 


ಕ್ಯ ಕಟ್ಟಡವನ್ನು 

ಮಾಡಲು 2021-22ನೇ ಸಾಲಿನ 

ಆಯವ್ಯಯದಲ್ಲಿ ರೂ.250.00 ಲಕ್ಷಗಳ ಅನುದಾನ 
ಬಿಡುಗಡೆಯಾಗಿದೆ. 


ಸದರಿ ಕಾಮಗಾರಿಯನ್ನು ಕೆ.ಎಸ್‌.ಪಿ.ಹೆಚ್‌. & 
ಇ.ಡಿ.ಸಿ.ಎಲ್‌. ರವರು ಕೈಗೆತ್ತಿಕೊಂಡಿದ್ದು ಕಾಮಗಾರಿಯನ್ನು 
ಮೆಃ ರಾಮಕೃಷಿ ಇನ್ಟಾಸ್ಟಕ್ಷರ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗ 
ಗುತ್ತಿಗೆ ನೀಡಿರುತ್ತಾರೆ. 


[4 ನ K 
(ಆರಗ ಜ್ಞಾನೇ ಬಾ 


ಗೃಹ ಸಚಿವರು 


